ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತಫೆ ರಹಿತ ಪುಶ್ನೆ 
ದಿನಾಂಕ: 22-03-2021 ಪ್ರಶ್ನೆ ಸಂಖ್ಯೆ: 1578(1819) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಹೆಚ್‌.ಎಂ.ರಮೇಶಗೌಡ(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತರಿಸುವ ಸಚಿವರು: ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 
ವಿಷಯ: ರಾಜ್ಯದಲ್ಲಿ ಇರುವ ಒಟ್ಟು ಅರಣ್ಯ ಪ್ರದೇಶದ ವಿಸೀರ್ಣ ಕುರಿತು 


(ಅ) ರಾಜ್ಯದಲ್ಲಿರುವ ಒಟ್ಟು ಅರಣ್ಯ ಪ್ರದೇಶದ ವಿಸೀರ್ಣವೆಷ್ಟು; (ತಾಲ್ಲೂಕುವಾರು ಸರ್ವೆ ನಂ. ಸಹಿತ 
ವಿಸ್ಲೀರ್ಣದ ವಿವರ ಒದಗಿಸುವುದು) 


(ಆ) ಅರಣ್ಯ ಪ್ರದೇಶದ ಜಮೀನನ್ನು ಎಷ್ಟು ಮಂದಿ ರೈತರು ಒತ್ತುವರಿ ಮಾಡಿಕೂಂಡಿದ್ದಾದೆ ; 
(ತಾಲ್ಲೂಕುವಾರು, ಹೋಬಳಿ, ಗ್ರಾ.ಸ. ನಂ. ವಿಸ್ಲೀರ್ಣ ಸಹಿತ ಒತ್ತುವರಿ ಪೂರ್ಣ ಮಾಹಿತಿ 
ಒದಗಿಸುವುದು) 


(ಇ) ಒತ್ತುವರಿ ಮಾಡಿಕೊಂಡಿರುವ ರೈತರುಗಳಿಗೆ ಸರ್ಕಾರ ವಿಧಿಸಿರುವ ದಂಡದ ಮೊತ್ತವೆಷ್ಟು ; 
(ತಾಲ್ಲೂಕುವಾರು, ಹೋಬಳಿ, ಗ್ರಾ.ಸ೦.ನಂ. ವಿಸೀರ್ಣ ಸಹಿತ ಒತ್ತುವರಿ ಮಾಹಿತಿ ಒದಗಿಸುವುದು) 


(ಈ) ಹಲವಾರು ವರ್ಷಗಳಿಂದ ಒತ್ತುವರಿ ಭೂಮಿಯನ್ನೇ ನಂಬಿ ಜೀವನ ಸಾಗಿಸುತ್ತಿರುವ ಬಡ 
ಶುಟಿಂಬಗಳ ರೈತರುಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆಯೇ ಅಥವಾ ಮಾಡಲಾಗುವುದೇ; 


(ಉ) ರಾಜ್ಯದಲ್ಲಿ ಭೂ ಮಂಜೂರಾತಿ ನೀಡಲಾಗಿರುವ ಒತ್ತುವರಿದಾರರ ಸಂಖ್ಯೆ ಎಷ್ಟು ?(ವಿಧಾನ ಸಭಾ 
ಕ್ಲೇತ್ರವಾರು ಒತ್ತುವರಿದಾರರ ಹೆಸರು, ಗ್ರಾಮ, ಹೋಬಳಿವಾರು, ತಾಲ್ಲೂಕು, ಸ. ನಂ. ವಿಸ್ಹೀರ್ಣ ಹಾಗೂ 
ಮಂಜೂರಾತಿ ಪತ್ರದ ನಕಲು ಸಹಿತ ಮಾಹಿತಿ ಒದಗಿಸುವುದು) 


